ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


Nr 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 996 


: ಶ್ರೀ ಹೆಚ್‌.ಎಂ.ರಮೇಶ ಗೌಡ 


ಉತ್ತರಿಸಬೇಕಾದ ದಿನಾಂಕ : 12.03.2020 
ಉತ್ತರಿಸುವ ಸಚಿವರು 


: ಸಣ್ಣ ನೀರಾವರಿ ಸಚಿವರು. 


ರಚಿಸುವ ಪ್ರಸ್ತಾವನೆ 


ಈ ಪ್ರಾಧಿಕಾರದ ರ 
(ಕಾರ್ಯಕ್ರಮಗಳು) 


ರಾಜ್ಯದಲ್ಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರವನ್ನು 
ಸರ್ಕಾರದ 


ಕರ್ನಾಟಿಕ 
ಪ್ರಾಧಿಕಾರ ಸ 2014 ಹಾಗೂ 2018ರ 
ತಿದ್ದುಪಡಿಗಳನ್ನಯ ಈಗಾಗಲೇ ಕರ್ನಾಟಕ ಕೆರೆ 
ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು 
ರಚಿಸಲಾಗಿದೆ. 


ವಿವರಗಳನ್ನು ಅನುಬಂಧ - 1 ರಲ್ಲಿ ನೀಡಲಾಗಿದೆ. 


ಒಳಪಡಿಸಲಾಗುವುದೇ; 


ಕರ್ನಾಟಕ 3ರ ಸಂರಕ್ಷಣೆ `'ಮತ್ತು ಅಭಿವೃದ್ಧಿ 
ಪ್ರಾಧಿಕಾರ ಅಧಿನಿಯಮ “2014 ಮತ್ತು 2018 ರೆ 
ತಿದ್ದುಪಡಿಯನ್ನ್ವಯ ರಾಜ್ಯದ ಎಲ್ಲಾ ಕೆರೆಗಳು 
ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ. ಕೆರೆಗಳ 
ಸುಪರ್ಧನ್ನು ಹೊಂದಿರುವ ಇಲಾಖೆಗಳ ಮೂಲಕ 
ಕೆರೆಗಳನ್ನು ನಿರ್ವಹಿಸಿ, ಸಂರಕ್ಷಿಸಲು ಮತ್ತು 
ಜೀರ್ಣೋದ್ಧಾರಗೊಳಿಸಲು ಅಧಿನಿಯಮದಲ್ಲಿ 
ಅವಕಾಶ ಕಲ್ಪಿಸಲಾಗಿದೆ. 


ಹಾಗಿದ್ದಲ್ಲಿ, ರಾಜ್ಯದಲ್ಲಿ 


ಯಾಗಿರುವ ಒಟ್ಟು ಕೆರೆಗಳ ಸಂಖ್ಯೆಯೆಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಒತ್ತುವರಿ 


ರಾಜ್ಯದಲ್ಲಿ ಒತ್ತುವರಿಯಾಗಿರುವ ಒಟ್ಟು ಕೆರೆಗಳ 
ಸಂಖ್ಯೆ 6161. ವಿವರಗಳನ್ನು ಅನುಬಂಧ - 2 ರಲ್ಲಿ 
ನೀಡಲಾಗಿದೆ. 


ತೆರವುಗೊಳಿಸಲು ಸರ್ಕಾರ 


ಕಿಯಾಗಿರುವ ಕೆರೆಗಳನ್ನು 


ಕೆರೆಗಳ ಸುಪರ್ಧನ್ನು ಹೊಂದಿರುವ ಇಲಾಖೆಗಳು 
ಬಿಡುಗಡೆಗೊಳಿಸುವ ಅನುದಾನದ ಮಿತಿಯಲ್ಲಿ 
ಆದ್ಯತೆಯ ಮೇರೆಗೆ ಒತ್ತುವರಿಯನ್ನು 
ತೆರವುಗೊಳಿಸಲು ಕ್ರಮ ವಹಿಸುತ್ತಿವೆ. ಅದರಂತೆ 
2987 ಕೆರೆಗಳ ಒತ್ತುವರಿ ತೆರವುಗೊಳಿಸಲಾಗಿದೆ. 
ವಿವರಗಳನ್ನು ಅನುಬಂಧ 2 ರಲ್ಲಿ 
ನೀಡಲಾಗಿದೆ. 


ಕ್ರಮ 


ತವ ಸ 
ಪುನಃಶ್ನೇತನಕ್ಕೆ 
ಅನುದಾನವನ್ನೇನಾದರೂ 
ನಿಗಧಿಪಡಿಸಿದೆಯೇ; 


| ಸರ್ಕಾರದಿಂದ `ಜಡುಗಡೆಗೊಳಿಸುವ ಅನುದಾನ 
ಸರ್ಕಾರ | ಮಿತಿಯಲ್ಲಿ ಲಭ್ಯತೆಯನುಸಾರ ಆದ್ಯತೆಯ ಮೇರೆಗೆ 
ಕೆರೆಗಳ ಸಂರಕ್ಷಣೆ ಮತ್ತು ಬೌಂಡರಿ ಟೆಂಚ್‌ / ತಂತಿ 
ಬೇಲಿ ನಿರ್ಮಿಸಲು ಕೆರೆಗಳ ಸುಪರ್ಧನ್ನು 
ಹೊಂದಿರುವ ಇಲಾಖೆಗಳು ಕ್ರಮ ವಹಿಸುತ್ತಿವೆ. 


ಯ. ಹಾಗಿದ್ದಲ್ಲಿ, ಎಷ್ಟು ಪ್ರಮಾಣTಕರ್ನಾಟಕ ಕೆರೆ `ಸಂರ್ಷಣೆ" ಮತ್ತು ಅಭಿವೃದ್ಧ] 
ಅನುದಾನವನ್ನು ನಿಗದಿಪಡಿಸಲಾಗಿದೆ? ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು - 
(ಜಿಲ್ಲಾವಾರು ಮಾಹಿತಿ ನೀಡುವುದು) ನಿಗದಿಪಡಿಸಿರುವುದಿಲ್ಲ. ಆಡರೆ 

ಪ್ರಾಧಿಕಾರದವತಿಯಿಂದ ಸಾಂಸ್ಥಿಕ ಸಾಮಾಜಿಕ 

ಹೊಣೆಗಾರಿಕೆಯಡಿ (Corporate Social 

Responsiblity) 7 ಕೆರೆಗಳನ್ನು 

ಅಭಿವೃ! ದಿಪಡಿಸಲು ಒಂಡಬಡಿಕೆ ಮಾಡಿಕೊಳ್ಳಲಾಗಿದೆ. 

ಇದರಲ್ಲಿ” ಆ ಕೆರೆಗಳ ರಕ್ಷಣೆ, ನೀರಿನ ಮಾಲಿನ್ಯ 
ತಡೆಯವುದು ಹಾಗೂ ಸೌಂದರ್ಯೀಕರಣಕ್ಕೆ 
ಸಂಬಂಧಿಸಿದ ಕಾಮಗಾರಿಗಳನ್ನು ಪ್ರಸ್ತಾಪಿಸಿದೆ. kK 

(ವಿವರಗಳನು ಅನುಬಂಧ-3ರಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಜರ 13 LC 2020 , ( R \ 
Ne ANA 
f ಟೆ: \ 
(ಜೆ.ಸಿ.ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು. 


ಶ್ರೀ ಹೆಚ್‌.ಎಂ. ರಮೇಶ ಗೌಡ, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು ಮಂಡಿಸಿರುವ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :996ಕ್ಕೆ ಅನುಬಂಧ-1 


ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಶಾಶ್ವತ ಉತ್ತರಾಧಿಕಾರಿ ಮತ್ತು ಸಾಮಾನ್ಯ 
ಮೊಹರನ್ನು ಹೊಂದಿರುವ, ಸ್ವತ್ತನ್ನು ಧಾರಣ ಮಾಡುವ ಅಧಿಕಾರವಿರುವ ನಿಗಮಿತ ನಿಕಾಯವಾಗಿರುತ್ತದೆ. 
ಅದರಂತೆ ಇದಕ್ಕೆ ತನ್ನ ಹೆಸರಿನಿಂದ ದಾವೆ ಹೂಡುವ ಮತ್ತು ದಾವೆಗೆ ಗುರಿಯಾಗುವ ಅಧಿಕಾರವನ್ನು 


ಹೊಂದಿರುತ್ತದೆ. 


ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಈ ಹೆಸರಿನ ಸಂಸ್ಥೆಗೆ ಸನ್ಮಾನ್ಯ ಮುಖ್ಯ 
ಮಂತ್ರಿಯವರು ಅಧ್ಯಕ್ಷರು ಹಾಗೂ ಮಾನ್ಯ ಸಣ್ಣ ನೀರಾವರಿ ಸಚಿವರು ಉಪಾಧ್ಯಕ್ಷರಾಗಿರುತ್ತಾರೆ. 
ಕಾರ್ಯದರ್ಶಿ ದರ್ಜೆಯ 15 ಅಧಿಕಾರಿ ಸದಸ್ಯರುಗಳು ಮತ್ತು 4 ಅಧಿಕಾರೇತರ ಸದಸ್ಯರುಗಳನ್ನು 
ಹೊಂದಿರುತ್ತದೆ. 15 ಅಧಿಕಾರಿ ಸದಸ್ಯರುಗಳ ಪೈಕಿ ಸರ್ಕಾರದ ಕಾರ್ಯದರ್ಶಿಗಳು, ಸಣ್ಣ ನೀರಾವರಿ 
ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆರವರು ಸದಸ್ಯ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯಾಗಿರುತ್ತಾರೆ. 


ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2014 ಮತ್ತು 2018 ರ 
ತಿದ್ದುಪಡಿಯನ್ವಯ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಈ ಕೆಳಕಂಡ 
ಪ್ರಕಾರ್ಯಗಳನ್ನು ಹೊಂದಿರುತ್ತದೆ. 


(1) ಕೆರೆಯ ಒತ್ತುವರಿಯನ್ನು ಪ್ರತಿಬಂಧಿಸುವುದು ಮತ್ತು ತೆರವುಗೊಳಿಸುವುದು ಒಳಗೊಂಡಂತೆ ತನ್ನ 
ಅಧಿಕಾರ ವ್ಯಾಪ್ತಿಯೊಳಗೆ ಬರುವ ಎಲ್ಲಾ ಕೆರೆಗಳ ಮೇಲೆ ನಿಯಾಮಕ ನಿಯಂತ್ರಣವನ್ನು 
ಹೊಂದಿರುವುದು; 

(2) ಕ್ಷೀಣಿಸುತ್ತಿರುವ ಅಂತರ್ಜಲವನ್ನು ಮರುಭರ್ತಿಗೊಳಿಸಲು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು, 
ಸ್ಥಳೀಯ ಮತ್ತು ಇತರ ಪ್ರಾಧಿಕಾರಿಗಳ ನೆರವಿನೊಂದಿಗೆ ಸಮಗ್ರ ಸಂಪರ್ಕವನ್ನು ಸಾಧಿಸಿಕೊಳ್ಳುವ 
ಮೂಲಕ ಕೆರೆಗಳನ್ನು, ಕೊಳಗಳನ್ನು ಸರೋವರಗಳನ್ನು ರಕ್ಷಿಸುವುದು, ಸಂರಕ್ಷಿಸುವುದು, 
ಜೀರ್ಣೋದ್ಧಾರಗೊಳಿಸುವುದು, ಪುನರ್‌ ರೂಪಿಸುವುದು ಮತ್ತು ಪೂರ್ವಸ್ಥಿತಿಗೆ ತರುವುದು; 

(3) ಯಾವುದೇ ಅಥವಾ ಎಲ್ಲಾ ಕೆರೆಗಳಿಗೆ ಸಂಬಂಧಿಸಿದಂತೆ ಪರಿಸರಾತ್ಮಕ ಪ್ರಭಾವಗಳ ನಿರ್ಧರಣಾ 
ಅಧ್ಯಯನವನ್ನು ಕೈಗೊಳ್ಳುವುದು; 

(4) ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಸಹಾಯದೊಂದಿಗೆ ಕೆರೆಗಳು ಮತ್ತು ಅವುಗಳ ಸುತ್ತಮುತ್ತಲ 
ಪ್ರದೇಶಗಳ ಪರಿಸರಾತ್ಮ್ಸಕ ಯೋಜನೆ ಮತ್ತು ನಕ್ಷೆಯ ರಚನೆಯನ್ನು ಕೈಗೆತ್ತಿಕೊಳ್ಳುವುದು ಮತ್ತು 
ಕೆರೆಗಳು ಹಾಗೂ ಅವುಗಳ ಜಲಾನಯನಗಳ ಅಂಕಿಅಂಶಗಳನ್ನು (ಡೇಟಾಬೇಸ್‌) ಮತ್ತು ಅಟ್ಲಾಸನ್ನು 
ಸಿದ್ಧಪಡಿಸುವುದು; 

(5) ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ಯೋಜನೆಯನ್ನು ಸಿದ್ಧಪಡಿಸುವುದು ಹಾಗೂ ಕೆರೆಗಳ ವೆಚ್ಚ ಮತ್ತು 
ಅಭಿವೃದ್ಧಿಯನ್ನು ಮೇಲ್ವಿಚಾರಿಸುವುದು. 

(6) ಸಮಪ್ರಮಾಣದ ಆರ್ಥಿಕ ಬೆಳವಣಿಗೆ ಮತ್ತು ಕೃಷಿಯಲ್ಲಿನ ಸಾಮರ್ಥ್ಯಕ್ಕಾಗಿ ಭೂಮಿ ಮತ್ತು 
ಜಲನಿರ್ವಹಣೆಯ ಸಂಯೋಜಿತ ಪ್ರಯತ್ನದ ಮುಖಾಂತರ ಕೆರೆಯ ಹೂಳನ್ನು ತೆಗೆಯುವುದು 
ಹಾಗೂ ಜಲಸಂಪನ್ಮೂಲ ಸಾಮರ್ಥ್ಯವನ್ನು ಮತ್ತು ಕೃಷಿ ಉತ್ಪಾದಕತೆಯನ್ನು ಪ್ರೋತ್ಸಾಹಿಸುವುದು; 


(7) ರೈತರ ಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಮತ್ತು ಅವರ ನೈಸರ್ಗಿಕ ಸಂಪನ್ಮೂಲಗಳ 
ಆಧಾರದಲ್ಲಿ ಆದಾಯ, ಉದ್ಯೋಗ ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಗರಿಷ್ಟಗೊಳಿಸಲು ವಿವಿಧ ಕೃಷಿ 
ಉದ್ದಿಮೆಗಳನ್ನು ಸಂಯೋಜಿಸುವುದು, ಪ್ರೋತ್ಸಾಹಿಸುವುದು; 

(8) ಹೆಚ್ಚುವರಿ ಆದಾಯದ ಉತ್ಪತ್ತಿಗಾಗಿ ಮೀನುಗಾರಿಕೆ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು 
ಪ್ರೋತ್ಸಾಹಿಸುವುದು; 

(9) ಚರಂಡಿಯ ಕಶ್ಮಲಗಳನ್ನು ಕಡಿಮೆ ಮಾಡುವ ಮತ್ತು ಚರಂಡಿಯ ರೊಚ್ಚನ್ನು ಕೆರೆಗಳಿಗೆ 
ಹರಿಯಬಿಡದಿರುವುದರ ಮೂಲಕ ಜಲ ಜೀವವೈವಿದ್ಯ ಜಲಪಕ್ಷಿಗಳು ಮತು ಜಲೀಯ ಸಸ್ಯಗಳನ್ನು * 


w ು 


ಸುಧಾರಿಸುವುದು ಮತ್ತು ಅವುಗಳಿಗೆ ಬೇಕಾದ ಪರಿಸರವನ್ನು (ಜೌಗು ಭೂಮಿ) ಸೃಜಿಸುವುದು; 


(10) ಮಳಿ (ಸ್ಪರ್ಮ್‌) ನೀರು ಚರಂಡಿ ವ್ಯವಸ್ಥೆಯ ಮೂಲಕ ನೀರು ಸಂಗಹಣೆಗಾಗಿ ಸೌಲಭ್ಯ 


ಕಲ್ಪಿಸುವುದು, ಸೂಕವಾದ ಮಿನ ಮತ್ತು ನೀರಿನ ಸಂರಕ್ಷಣಾ ಕ್ರಮಕೈಗೊಳ್ಳುವ ಮೂಲಕ ಕೆರೆಗಳ 


ಹೂಳನ್ನು ಕಡಿಮೆ ಮಾಡುವುದು" 

[000] ಅವಶ್ಯಕತೆಗನುಸಾರವಾಗಿ ನೀರಿನ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಆ ಬಗ್ಗೆ 
ನಿಗಾವಹಿಸುವುದು, ಕೆರೆಯ ಜೀವ ಪರಿಸ್ಥಿತಿಯನ್ನು ಸಂರಕ್ಷಿಸುವುದು ಹಾಗೂ ಗೃಹ ಬಳಕೆಯ ಮತ್ತು 
ಕೈಗಾರಿಕಾ ಮಾಲಿನ್ಯಗಳಿಂದ ಅವುಗಳನ್ನು ಸಂರಕ್ಷಿಸುವುದು; 


(12) ಕುಡಿಯುವುದಕ್ಕಾಗಿ, ನೀರಾವರಿಗಾಗಿ, ಪ್ರವಾಸೋದ್ಯಮ ಉದ್ದೇಶಗಳಿಗಾಗಿ ಅಥವಾ ಪ್ರಾಧಿಕಾರವು 
ನಿರ್ಧರಿಸಬಹುದಾದಂಥ ಯಾವುದೇ ಇತರ ಉದ್ದೇಶಗಳಿಗಾಗಿ ಕೆರೆಗಳನ್ನು ಬಳಸಿಕೊಳ್ಳುವುದು 
ಅಥವಾ ಬಳಸಿಕೊಳ್ಳಲು ಅನುಮತಿಸುವುದು; 


(13) ಸಮುದಾಯಗಳ ಮತ್ತು ಸ್ವಯಂ ಸೇವಾ ಏಜೆನ್ಸಿಗಳು ಕೆರೆಯ ಅಭಿವೃದ್ಧಿಯಲ್ಲಿ 
ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಕೆರೆಯನ್ನು ಸಂರಕ್ಷಿಸುವುದು, ಕಾಪಾಡುವುದು 
ಮತ್ತು ರಕ್ಷಿಸುವುದು ಇವುಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು 
ಪ್ರಾರಂಭಿಸುವುದು; 

(14) ಸರ್ಕಾರ ಅಥವಾ ಯಾವುದೇ ಸಂಸ್ಥೆಯು ಇದಕ್ಕೆ ಕಳುಹಿಸಬಹುದಾದಂಥ ಯಾವುದೇ ವಿಷಯದ 
ಮೇಲೆ ಸಲಹೆಯನ್ನು ನೀಡುವುದು; 

(15) ಕೆರೆಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಸಕ್ಷ ವಿಷಯಗಳ ಮೇಲೆ ಸಮಗ್ರ ಮತ್ತು ಸಮನ್ವಯಗೊಳಿಸಿದ 
ಪ್ರಾಯೋಗಿಕ ಸಂಶೋಧನೆಗೆ ಪ್ರೋತ್ಸಾಹಿಸುವುದು; 

(16) ಈ ಅಧಿನಿಯಮದ ಉದ್ದೇಶಗಳನ್ನು ಸಾಧಿಸಲು, ಪ್ರಾಧಿಕಾರವು, ಪ್ರತ್ಯಕ್ಷವಾಗಿ ಅಥವಾ 
ಅಪ್ರತ್ಯಕ್ಷವಾಗಿ, ಅವಶ್ಯಕ, ಅನುಕೂಲಕರ ಅಥವಾ ಆನುಷಂಗಿಕವೆಂದು ಪರಿಗಣಿಸಬಹುದಾದ ಅಂಥ 
ಇತರ ಕಾರ್ಯಗಳನ್ನು ಮಾಡುವುದು; 


ಶ್ರೀ ಹೆಚ್‌.ಎಂ. ರಮೇಶ ಗೌಡ, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಇವರು ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 996 ಕ್ಕೆ ಅನುಬಂಧ - 2 


ಕೆರೆಗಳ ಒಟ್ಟು PE ಅಳತೆ ಮಾಡಿಸಲು ಬಾಕಿ | ಒತ್ತುವರಿ ಗುರುತಿಸಿರುವ | ಒತ್ತುವರಿ ತೆರವುಗೊಳಸಿದ| ,_ ಖ೫ನರಿ ಒತ್ತುವರಿಯಿಂದ 
3 ಜಿಲ್ಲೆ REPRE ಪರ್ಣ. | ನ್‌ತಯಾಗಿರುವ ಕೆರೆಗಳ | ದ್ರವ ಕರೆಗಳ ಕೆರೆಗಳ ಕೆರೆಗಳ ತೆರವುಗೊಳಿಸಲು ಬಾಕಿ | ಮುಕ್ಯರುವ ಕೆರೆಗಳ 
ಸಂ 

ವಿಸೀರ್ಣ ವಿಸ್ಟೀರ್ಣ ವಿಸೀರ್ಣ ವಿಸೀರ್ಣ ವಿಸೀರ್ಣ 

SEES oe o[E 

EX WEN ERO SEEN ANE SER NN EN EN ENE SN SLE NSS 
20 23 28 | |2| 2G] 
30033 | 70 300 0 ERE CSE NE SEENON 
3] ಬೆಂಗಳೂರುನಗರ | 87 300 EN 5 | 0 [744535] 152 N33 |5| 30225 28 | 
KAS NEE ENE 100 12 ಢಂ 
ಬಕರ Fp] Fp TOTNES 
203 7406 09೭ ಸ 2 | 38 
38೨ ೨83 I4s07 | 341 ಕ 2 28407 IS 
[8 ಚಿಕ್ಷಬಳ್ಳಾವುರ | 17 1443 CSN 30: 2364: | 50 LE 
2 
0) utr OO | 409 | 305 I SR ೨ 25 | 32 [108] 15072] 
k EN ENE EN NN EN ENN EES 
[21 ened | 821 | m0 [356220 03) 9 |S |2| 2M) MS 
[B/|_ ರಾಜ [| OOOO Tao |S) 225 805M) 63 ETL EEE 
4 Non 287 | OO 38M] 56] SS) S50) 258 S| 28 | 
391 6043 | 70427 | 397 {| 1336 | 87 | 1085 | 80 | 1227 | 160 

1 ಹಾಜರಿ 30 TI OE EN EL 2 | AT 
| sone | | OOO |G |S |7| moos 0o|0|0|0 00 | 
8] ಕೊಡಗು | 547 | 507 2 2 |7|] OSI | 28 
7 ಕಾವಪಾರ 75 SAT TSO TT EE TEOTO73 FETT 500 
7 ಕಾಪ್‌ pe) 772 ENN ENN ಫ 3 py 
7 ಮಂಡ 704 375 CNEL EE 33 5 77 
ಸೂರು 107 ಬ್ರ 728 SE ECS EE EE, 

ವ ಾಯುಟೂನು 3142, D 0 [142302 |0|0|0|90 000] 0 
ಣಿ ರಾಮನಗರ 936 A | 965 892 [Nes] 26] 8/0026] OS | 
5ವಷಾಗ್ನ 430 4055 NN EIN ELEN EN EEN ELL A ET) 788 

2090 24 | 00 [1806902] ST| 6] |G 354 
EAE CN EN EN EN EEL NN SENN ELE 373 
ಈ ಉಡುಪಿ ERE EE EN EN ER EN RE ENN RECN 3043 
g 20 | OOS 120) 189] 0| 0 |5|27]S5|7 00 [20] T1369] 
One 2900s |5| |25| e072] 8|0|0]2]8|8]S5 | 


ಮಾನ್ಯ 


ಸಂಖ್ಯೆ ; 996ಕ್ಕೆ ಅನುಬಂಧ - 3 


ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಹೆಚ್‌.ಎಂ. ರಮೇಶ ಗೌಡ ರವರು ಮಂಡಿಸಿರುವ ಚುಕ್ಕೆಗುರುತಿಲ್ಲದ ಪ್ರಶ್ನೆ 


ಖ್‌ 


F ಸಿ.ಎಸ್‌.ಆರ್‌.ನಲ್ಲಿ ಪದವ ಮೂಡ 
ಸ ಜಲ್ಲಿ ಕೆರೆಯ ಹೆಸರು | ಅಭಿವೃದ್ಧಿಗೊಳಿಸುತ್ತಿರುವ Brier ಷರಾ 
. * ಸಂಸ್ಥೆ 
ಮೆ/”ಬಯೋಕಾನ್‌ 6.50 Kf 
- | 1 4 ಬೆಂಗಳೂರು ನಗರ ಹೆಬ್ಬಗೋಡಿ ಕೆರೆ ಪೌಂಡೇಶನ್‌ | ಕಾಮಗಾರಿ ಪೂರ್ಣಗೊಂಡಿದೆ 
2 | ಬೆಂಗಳೂರು ನಗರ lie hd ಮೆ: ಬಿ.ಇ.ಎಲ್‌. [ 13.00 | ಕಾಮಗಾರಿ ಪೂರ್ಣಗೊಂಡಿದೆ . 
| 3 | ಬೆಂಗಳೂರು ನಗರ ವೀರಸಂದ್ರ ಮೆ: ಟೈಟಾನ್‌ ಕಂಪನಿ 12.00 ಕಾಮಗಾರಿ ಪ್ರಗತಿಯಲ್ಲಿದೆ 
| ನಿಕ್‌ ನ 
ಮೈಸೂರು ಹೆಬ್ಬಾಳ ಮೆ: ಇನ್ಫೋಸಿಸ - 25.00 ಕಾಮಗಾರಿ ಪ್ರಗತಿಯಲ್ಲಿದೆ 
5 | ಬೆಂಗಳೂರು ನಗರ | ನಲ್ಲೂರಹಳ್ಳಿ ಮೆ: ಸೇಟ್ರೀ 4.00 ಕಾಮಗಾರಿ ಪ್ರಗತಿಯಲ್ಲಿದೆ 
ಸಿ.ಎ೦.ಆರ್‌. 5.25 iS 
6 | ಬೆಂಗಳೂರು ನಗರ ಚಾಗಲಟ್ಟಿ ವಿಶ್ವವಿದ್ಧಾಲಯ f ಕಾಮಗಾರಿ ಪ್ರಾರಂಭಿಸಬೇಕಿದೆ 
ನ್ಲುಕುಂ8” | 
[7 ಬೆಂಗಳೂರು ನಗರ ಮಾರಸಂದ್ರ ಮೆ: ಅನರ್ಫ್ಯ ins 4.50 ಕಾಮಗಾರಿ ಪ್ರಗತಿಯಲ್ಲಿದೆ 


